RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಫೆಬ್ರವರಿ ೧೪ , ೨೦೧೩ ( ಮಾಘ ೨೫ , ಶಕ ವರ್ಷ ೧೯೩೪) 
Bangalore , Thursday, February 14 , 2013 (Magha 25 , Shaka Varsha 1934 ) 


ಸಂಚಿಕೆ ೭ 
Issue 7 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 616 ಸಅಸೇ 2012, ಬೆಂಗಳೂರು, ದಿನಾಂಕ: 22ನೇ ಜನವರಿ 2013. 
ಶ್ರೀ .ಕೆ.ಎಸ್.ಬೇವಿನಮರದ್ , ನಿವೃತ್ತ ನಿರ್ದೇಶಕರು, ವಾರ್ತಾ ಇಲಾಖೆ ಇವರನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಚುನಾವಣೆಗಳು) 
ಇಲ್ಲಿ SVEEP (Systematic Voters Education and Electoral Participation ) ಯೋಜನೆಗಾಗಿ 2 ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ 
ಸೃಜಿಸಿರುವ ವೇತನ ಶ್ರೇಣಿ ರಹಿತ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
2 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಶ್ರೀ ಕೆ.ಎಸ್‌.ಬೇವಿನಮರದ್, ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳನ್ನು ಕುರಿತು ಪ್ರತ್ಯೇಕವಾಗಿ ಆದೇಶ 
ಹೊರಡಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 65 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. SiAaSuYi 10 SeVuNya 2012 , Bangalore, Dated : 21st November 2012. 


In exercise of the powers conferred under Section 9 of the code Criminal Procedure read with Section 3 of the Prevention of 
Corruption Act, 1988 (Central Act 49 of 1988 ) and in accordance with the Notification No. GOB (1) 1/2012 , dated : 09- 11 -2012 , issued by 
the Hon ble High court of Karnataka , the Government of Karnataka hereby appoints Shri M .S .Balakrishna , district and Sessions Judge , 
Presiding Officer, Industrial Tribunal Bangalore as the special Judge for the Special Court (36th Additional City Civil and Sessions Judge 
Court , Bangalore city Special Court for the trial ofMs. Jayalalitha s case ), constituted under the Government Notification No . LAW 151 
LCE 2003 (1) dated : 27th December, 2003 , with immediate effect and until further orders. 

By Order and in the name of the Governor of Karnataka, 

H. K.LAKHSMINARAYANA RAO, 

Under Secretary to Government, 
PR. 66 

Department of Personnel and Administrative Reforms (Services- 3). 


( ೩೩ ) 


೩೪ 


ಭಾಗ - ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. SiAaSuYi 10 SeVuNya 2012, Bangalore, Dated:21st November 2012 . 


In exercise of the powers conferred under Section 9 of the code Criminal Procedure read with Section 3 of the Prevention of 
Corruption Act , 1988 and in accordance with the Notification No. GOB (1) 1/2012 , dated : 09 - 11 -2012 , issued by the Hon ble High court 
of Karnataka , the Government of Karnataka hereby appoints the following District Judges as Presiding Officers , of the courts mentioned 
against their names with immediate effect and until further orders. 


SI.No . 


Name and Designation of the Officer 
Sri.V . Srishananda, 
District and Sessions Judge , U .K .Karwar. 


Name of the C . B .I. court 
XLVI Addl. City Civil and Session Judge , Bangalore 
City (Vice Sri B. M . Angadi Transferred ). 
XLVIII Addl. City Civil and Session Judge, Bangalore 
City (Vice Sri S .M .Patil Transferred). 


Smt.MahalaxmiNerale 
District and Sessions Judge , Shimoga . 


By Order and in the name of the Governor of Karnataka , 

H. K . LAKHSMINARAYANA RAO, 

Under Secretary to Government, 
Department of Personnel and Administrative Reforms (Services- 3). 


P . R . 67 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 146 ಸಮನ್ವಯ 2012, ಬೆಂಗಳೂರು, ದಿನಾಂಕ: 11ನೇ ಡಿಸೆಂಬರ್ 2012. 
ಶ್ರೀ .ಮನೋಜ್ ಕುಮಾರ್ ಮೀನ, ಭಾ . ಆ.ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ 
ಇವರನ್ನು ಗುಜರಾತ್ ವಿಧಾನ ಸಭೆಯ ಚುನಾವಣೆ ಕಾರ್ಯಕ್ಕೆ ದಿನಾಂಕ: 28 - 11 - 2012 ರಿಂದ 20 -12 - 2012 ರವರೆಗೆ ನೇಮಿಸಿರುವುದರಿಂದ ಸದರಿ 
ಅವಧಿಯಲ್ಲಿ ನಿರ್ದೇಶಕರು ( ತಾಂತ್ರಿಕ ), ಜೆಸ್ಕಾಂ, ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುವ ಸಮ ಸಂಖ್ಯೆಯ 
ದಿನಾಂಕ: 28 -11- 2012 ರ ಅಧಿಸೂಚನೆಯನ್ನು ಮಾರ್ಪಡಿಸಿ ಶ್ರೀ ಪಿ. ರಾಜೇಂದ್ರ ಚೋಳನ್, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ, ಇವರನ್ನು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಅಧಿಕ 
ಪ್ರಭಾರದಲ್ಲಿರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 68 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 139 ಸಮನ್ವಯ 2012( ಭಾ), ಬೆಂಗಳೂರು, ದಿನಾಂಕ: 12ನೇ ಡಿಸೆಂಬರ್ 2012 . 
ಶ್ರೀ . ಎಂ .ಗೋವಿಂದಪ್ಪ , ಮುಖ್ಯ ಅಭಿಯಂತರರು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು, ಇವರನ್ನು ಮೈಸೂರು 
ಎಲೆಕ್ನಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಬೆಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಕೈಗಾರಿಕಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . R . 69 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 87 ಸಮನ್ವಯ 2012 , ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್ 2012 . 
ಇಂಧನ ಇಲಾಖೆಯ ವಾಪ್ತಿಯಲ್ಲಿ ಬರುವ ಈ ಕೆಳಕಂಡ ಸಂಸ್ಥೆಗಳ ನಿರ್ದೇಶಕರುಗಳ ಮಂಡಳಿಯ ನಿರ್ದೇಶಕರ ನೇಮಕಾತಿಯಲ್ಲಿ 
ಈ ಕೆಳಗಿನಂತೆ ಬದಲಾವಣೆ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೩೫ 


೫ 
) 


ಹೆಸರು 


ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ 
ನಿಯಮಿತ, ಬೆಂಗಳೂರು 


ಹುಬ್ಬಳ್ಳಿ ವಿದ್ಯುತ್ 
ಸರಬರಾಜು ಕಂಪನಿ, 
ಹುಬ್ಬಳ್ಳಿ 


ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 
ಹಾಲಿ ನಿರ್ದೇಶಕರಾಗಿರುವ ಅಧಿಕಾರಿ 

ಮಾಡಲಾದ ಅಧಿಕಾರಿ ನಿಗಮ / ಕಂಪನಿಯ ಆರ್ಟಿಕಲ್ ಸಂಖ್ಯೆ 
ಹೆಸರು/ ಪದನಾಮ 

ಹೆಸರು/ ಪದನಾಮ 
ಶ್ರೀ . ಎಂ . ನವೀನ್ ಕುಮಾರ್, 

ಶ್ರೀ .ಎಸ್.ಸುಮಂತ್ , ವ್ಯವಸ್ಥಾಪಕ ಮೆಮೊರಾಂಡಂ ಆಫ್ 
ಐಎಎಎಸ್, ವ್ಯವಸ್ಥಾಪಕ 

ನಿರ್ದೇಶಕರು, ಪವರ್ ಕಂಪನಿ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ನಿರ್ದೇಶಕರು, ಪವರ್ ಕಂಪನಿ ಆಫ್ 

| ಆಫ್ ಕರ್ನಾಟಕ ಲಿಮಿಟೆಡ್, ಆಫ್ ಅಸೋಸಿಯೇಷನ್ ಆರ್ಟಿಕಲ್ 
ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು 

ಬೆಂಗಳೂರು 

74 ( ಎ ) 
ಶ್ರೀ . ಎಂ .ನವೀನ್ ಕುಮಾರ್ , ಶ್ರೀ .ಎಸ್.ಸುಮಂತ್, ವ್ಯವಸ್ಥಾಪಕ | ಮೆಮೊರಾಂಡಂ ಆಫ್ 
ಐಎಎಎಸ್, ವ್ಯವಸ್ಥಾಪಕ 

ನಿರ್ದೇಶಕರು, ಪವರ್ ಕಂಪನಿ | ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ನಿರ್ದೇಶಕರು, ಪವರ್ ಕಂಪನಿ ಆಫ್ 

ಆಫ್ ಕರ್ನಾಟಕ ಲಿಮಿಟೆಡ್, ಆಫ್ ಅಸೋಸಿಯೇಷನ್ ಆರ್ಟಿಕಲ್ 
ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು 

ಬೆಂಗಳೂರು 

74 ( ಎ ) 
ಶ್ರೀ . ಎಂ . ನವೀನ್ ಕುಮಾರ್ , ಶ್ರೀ .ಎಸ್.ಸುಮಂತ್ , ವ್ಯವಸ್ಥಾಪಕ ಮೆಮೊರಾಂಡಂ ಆಫ್ 
ಐಎಎಎಸ್, ವ್ಯವಸ್ಥಾಪಕ 

ನಿರ್ದೇಶಕರು, ಪವರ್ ಕಂಪನಿ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ನಿರ್ದೇಶಕರು, ಪವರ್ ಕಂಪನಿ ಆಫ್ 

ಆಫ್ ಕರ್ನಾಟಕ ಲಿಮಿಟೆಡ್ , | ಆಫ್ ಅಸೋಸಿಯೇಷನ್ ಆರ್ಟಿಕಲ್ 
ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು 

ಬೆಂಗಳೂರು 

51 ( ಎ ) 


3 


| 


ಕರ್ನಾಟಕ 
ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಗಮ 
ನಿಯಮಿತ, ಬೆಂಗಳೂರು 


ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಬೆಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಶ್ರೀ . ಎಂ . ನವೀನ್ ಕುಮಾರ್, ಐಎ & ಎಎಸ್ , 
ಇವರ ಸೇವೆಯನ್ನು ಅಧಿಸೂಚನೆ ಸಂಖ್ಯೆ: ಇಎನ್ 87 ಸಮನ್ವಯ 2012 , ದಿನಾಂಕ:09 - 07 - 2012ರಲ್ಲಿ ಸಿಆಸು ಇಲಾಖೆಗೆ ನೀಡಲಾಗಿದ್ದು , ಶ್ರೀಯುತರು 
ಈ ಹುದ್ದೆಯಿಂದ ಬಿಡುಗಡೆ ಹೊಂದಿರುವುದರಿಂದ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 74 ( ಎ) ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ 
ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 74 ( ಎ) ರನ್ವಯ ಸದರಿ ಸಂಸ್ಥೆಗಳ ನಿರ್ದೇಶಕರ 
ಮಂಡಳಿಯಲ್ಲಿ ಶ್ರೀ . ಎಂ . ನವೀನ್ ಕುಮಾರ್, ಐಎಎಎಸ್, ಇವರ ನಿರ್ದೇಶಕರ ಅವಧಿಯು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಕ್ತಾಯಗೊಂಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 70 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 117 ಸಮನ್ವಯ 2012, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ 2012 . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 535 ಎಸ್ ಎಎಸ್ 2012 ದಿನಾಂಕ: 05 - 09 -2012ರನ್ವಯ 
ಶ್ರೀ ಕಪಿಲ್ ಮೋಹನ್, ಐ . ಎ.ಎಸ್., ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಭಾಗ್ಯ ಜಲನಿಗಮ ನಿಯಮಿತ, ಇವರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಅಧಿಕ ಪ್ರಭಾರವನ್ನು ದಿನಾಂಕ: 07 - 09 - 2012 ರಂದು ವಹಿಸಿಕೊಂಡಿರುತ್ತಾರೆ . 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್ ಆರ್ಟಿಕಲ್ 51 ( ಎ) ಮತ್ತು 52 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಕಪಿಲ್ ಮೋಹನ್ , ಐ . ಎ.ಎಸ್., ಇವರನ್ನು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ, ಬೆಂಗಳೂರು, ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ವ್ಯವಸ್ಥಾಪಕ 
ನಿರ್ದೇಶಕರನ್ನಾಗಿ ಶ್ರೀ ಎನ್.ಎಸ್. ಪ್ರಸನ್ನ ಕುಮಾರ್, ಐ . ಎ.ಎಸ್ . ಇವರ ಸ್ಥಾನದಲ್ಲಿ ದಿನಾಂಕ: 07 - 09 - 2012 ರಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೌಸಲ್ಯಾ , 


ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


P . R . 71 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 125 ಸಮನ್ವಯ 2012 , ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್ 2012. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 535 ಎಸ್ ಎಎಸ್ 2012 ದಿನಾಂಕ: 22 - 09 -2012ರಲ್ಲಿ 
ಶ್ರೀಮತಿ ಸಿ.ಶಿಖಾ, ಭಾ . ಆ . ಸೇ ., ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ 


೩೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


ಭಾಗ - ೨ 


ದ 


( ಖಾಲಿ ಹುದ್ದೆ) ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ, ಶ್ರೀಮತಿ ಸಿ.ಶಿಖಾ, ಭಾ . ಆ. ಸೇ ., ಇವರನ್ನು 
ವ್ಯವಸ್ಥಾಪಕ ನಿರ್ದೇಶಕರು, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಈ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು. ಇದರ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ 
ಆಫ್ ಅಸೋಸಿಯೇಷನ್ ಆರ್ಟಿಕಲ್ 72 ( ಎ) ಮತ್ತು ( ಬಿ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಸಿ .ಶಿಖಾ, ಭಾ . ಆ. ಸೇ ., ಇವರನ್ನು 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು. ಇದರ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮತ್ತು ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ ( ಡಾ|| ಪಿ .ಬೋರೇಗೌಡ, ಕೆ. ಎ . ಎಸ್. ಇವರ ಸ್ಥಾನದಲ್ಲಿ ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 72 

ಇಂಧನ ಇಲಾಖೆ. 
HIGH COURT OF KARNATAKA 

NOTIFICATION 
No.GOB (1) 272/2006 , Bangalore, Dated :03rd October 2012. 
In terms of Government Order No. LAW 26 LAC 2005 dated 22 -04 - 2006 , the Assured Career Progression Scale is granted 
to the following Officers working as Senior Civil Judges as on 1-7 - 1997 and onwards , with effect from the dates mentioned 
against their names : 


Name of the Officer 

Sriyuths /Smts. 


Date from which the 1 ** ACP | Date from which the 2nd ACP 
Scale of Rs.43690 -56470 is Scale of Rs .51550-63070 is 
granted 

granted 


A. N . Solapurkar 


24- 05- 2004 


24 - 05 -2009 


S . N . Gaddi 


01 -07 - 2002 


01 - 07 - 2007 


S . H . Mittalkod 


01 - 07 - 2002 


D . R. Venkatasudarshan 


01-07-2002 


5. 


N .S .Dafedar 


24 - 05 - 2004 


29 -11- 2004 


Mallikarjuna Kinikeri 
K .H .Mallppa 


7. 


13 -03- 2005 


H .B .Ravindranath 


22 - 03- 2005 


22 - 03 - 2010 


K .N .Lakshminarayana 


04 -01 - 2006 


N .C .Srinivasa 


14 -02 - 2006 


M . C . Biradar 


27 -05 - 2007 


12. 


Ashwathanarayana 


27 -05- 2007 


13. 


K .Palakshappa 


27- 05 -2007 


14, 


Sridevi S .Angadi 


27 -05- 2007 


15 . 


Gokhale Ghalappa k 


19 - 08 - 2007 


B .C . Biradar 


01- 09- 2007 


17 , 


H. M . Nanjundaswamy 


02 - 09 - 2007 


18, 


Ramachandra D .Huddar 


26- 05 -2008 


19 . 


Y.N .Karagudari 


26- 05- 2008 


S . H . Renukadevi 


03-11 - 2008 


2007 – 9 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


a 


2 


Name of the Officer 

Sriyuths/Smts . 


Date from which the 1st ACP 
Scale of Rs.43690 -56470 is 

granted 


Date from which the 2nd ACP 
Scale of Rs.51550 -63070 is 

granted 


21 


Umesh M . Adiga 


23 -01 -2009 


V . V .Mallapur 


15 -12 -2008 


23. 


H .G .Vijayakumari 


18 -12 -2008 


24 . 


H .K .Jagadeesh 


26 -12- 2008 


25 . 


T.G .Shivashankare Gowda 


18 - 12- 2008 


26 . 


P .Narayanacharya 


18 - 12 - 2008 


27. 


Vittal K .Badiger 


15 -02 -2008 


28 . 


N . P .Vamadeva 


07 -02 - 2008 


P . S .Hiremath 


31-01- 2009 


30 . 


S.K .Kuragodi 


04 -02 - 2009 


I. F . Bidari 


06 -02 - 2009 


Mallareppa V . Jadar 


29 -01 -2009 


Sanjeev V.Kulkarni 


03-02- 2009 


Kadloor Sathyanarayana Acharya 


28 -01 -2009 


Shivanagouda 


06 -02 -2009 


36 . 


Kulkarni Ambadas G . 


11 -02- 2009 


37 . 


Amaranarayana K . 


28 - 01 - 2009 


38 . 


S . Y .Watawati 


07 -02- 2009 


Vijayalaxmi S . Upanal 


29 -01 -2009 


40 . 


Sarvodaya Shettigar 


07- 02- 2009 


41 . 


Siddharama S . Ballollio 


29 -01-2009 


42 . 


Thimmegowda 


30 -01- 2009 


43 . 


Shivanna 


07 -02 - 2009 


44 


G . S .Revankar 


25 -02- 2009 


A . S . Sadalage 


31 -01 -2009 


V .B . Suryavamshi 


29 -01 -2009 


Vipula M .B .poojari 


29 -01 -2009 


Sadanand Narayana Nayak 


29 -01 -2009 


Damanagouda V .Patil 


29-07- 2009 


T .M .Nagaraja 


30 -07 - 2009 


51. 


Venkappa H .Waddar 


22 -07 - 2009 


G .R.Patil (Gireyya) 
D .Y .Basapur 


31-07- 2009 
30 -07 -2009 


53. 


೩೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


2020 - 9 


Name of the Officer 

Sriyuths/Smts . 


Date from which the 1st ACP 
Scale of Rs.43690 -56470 is 

granted 


Date from which the 2nd ACP 
Scale of Rs.51550 -63070 is 

granted 


54 


Krishnaraj B .Asode 


02 -08 - 2009 


Suresh K . 


03 -08 -2009 


56. 


K . B .Geetha 


22 -07 -2009 


57 . 


Kalpana M . Kulkarni 


28 -07 - 2009 


58 . 


Muralidhara Pai.B 


30 -07 - 2009 


59 . 


Ravi N .M . 


29-07 -2009 


60 . 


M . Shobha 


26 -07 -2009 


61. 


G .G .Kuruvatti 


30 -07 -2009 


62 . 


B . S .Naik 


30 -07 -2009 


M .L.Raghunath 


09 -08 - 2009 


S .Sreedhara 


26 -07 - 2009 


65. 


Lekkadappa Jambigi 


31 -07 -2009 


66 . 


Mallikarjunagouda 


02 -08 - 2009 


67. 


B . S . Bharathi 


28 -07 -2009 


68. 


B . G .Ramaa 


28 -07 -2009 


69. 


Naik ravi Majnappa 


27 -07 -2009 


70 . 


Rajashekar V .Patil 


31-07 - 2009 


71. 


Tyagaraja N .Inavally 


29 -07 - 2009 


S . S . Sultanpuri 


30 - 07- 2009 


J.N .Subramanya 


29 -07 -2009 


74 


Gopala 


11-08 - 2009 


75 . 


Yadav Vanamala Anandrao 


29 - 07 - 2009 


Basavgaj S .Chegaraddi 


31-07 - 2009 


77 . 


Mustafa Hussen Syed Azeez 


30 -07 - 2009 


78. 


| Jinaralkar Bhimarao Lagamappa 


02-08 -2009 


79. 


S.M .Channappanavar 


02- 08 - 2009 


M .Ramachandra 


02- 08 - 2009 


81. 


Susheela 


26 -07 -2009 


82. 


Nandakumar B . 


02-08 - 2009 


83. 


Roopa Shivappa Naik 


29 -05 -2011 


84 


Prakasha K 


29 -05 - 2011 


85 . 


Basavaraj 


29 -05 -2011 


86 . 


Srimati Krishna Tarimane 


29 -05 -2011 


2007 – 9 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


25 


Name of the Officer 

Sriyuths/ Smts . 


Date from which the 1st ACP 
Scale of Rs.43690 -56470 is 

granted 


Date from which the 2nd ACP 
Scale of Rs.51550 -63070 is 

granted 


87 . 


S.H .Pushpahjali Devi 


29-05 - 2011 


88. 


D . T,Devendran 


29- 05 - 2011 


Hosamani Siddappa H 


29- 05 - 2011 


M . Kanumaiah 


29 -05- 2011 


91. 


Ashok Babu Bansode 


29-05 - 2011 


92 . 


G . V . Turamari 


29-05 -2011 


93. 


A .K .Naveen Kumari 


29 -05- 2011 


94 


Lavanya Latha B .N . 


29-05 - 2011 


95 . 


Kotrayya M .Hiremath 


29-05 - 2011 


C .Rajashekhara 


29 -05 -2011 


97. 


K .Subramanya 


29-05 - 2011 


K . R .Nagaraja 


29 - 05 - 2011 


99 . 


Meti Pompanagoud 


29-05 - 2011 


100. 


Rajeshwari N .Hedge 


24 -06 - 2011 


101 . 


Mohammed Mujahid Ulla 


04 -09- 2011 


102 . 


06 -09 - 2011 


Maheshwari S. Hiremath 
(Uma S . Mathad ) 


103 . 


B . V .Renuka 


12 -09- 2011 


104 . 


B . S .Rekha 


27-09- 2011 


105 . Meenaxi M . Bani 


02 - 12 - 2011 


106 . 


Deshpande G . Shankar 


01- 12- 2011 


By Order of the Hon ble High Court, 

P .KRISHNA BHAT, 
Registrar General. 


P . R . 76 


HIGH COURT OF KARNATAKA 

CORRIGENDUM 
No . GOB (1)343/2009 , Bangalore , Dated :25th September 2012 . 


The date of retirement of officers at Sl.No. 39 & 40 , Sriyuths, B .G .Jattennavar and S.N .Kempagoudar at Column No.6 of the 
Notification of even number dated 14 -09- 2012 shall be read as " 31 -05- 2012" instead of " 30 - 06 -2012". 


By Order , 
P .KRISHNA BHAT, 
Registrar General. 


P . R . 77 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೨ 


* 
) 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 413 ಎಸಸೇ 2012 , ಬೆಂಗಳೂರು, ದಿನಾಂಕ : 23 - 11 -2012 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 96 (2) ರ ಪ್ರಕಾರ 2013 ನೇ ಸಾಲಿನಲ್ಲಿ ಸಹಕಾರ ಇಲಾಖೆಯ ವ್ಯಾಪ್ತಿಯಲ್ಲಿ 
ಬರುವ ಸಹಕಾರ ಸಂಘಗಳ ನಿಬಂಧಕರ ಇಲಾಖೆಯ ಈ ಕೆಳಕಂಡ ಗ್ರೂಪ್ ಎ ಮತ್ತು ಬಿ ವೃಂದದ ಅಧಿಕಾರಿಗಳು ಅವರ ಹೆಸರಿನ ಮುಂದೆ 
ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

ಜನ್ಮ ದಿನಾಂಕ ವಯೋನಿವೃತ್ತಿ 

ದಿನಾಂಕ 
2 

3 . 
ಗ್ರೂಪ್ ಎ ಅಧಿಕಾರಿಗಳು ( ಸಹಕಾರ ಸಂಘಗಳ ಅಪರ ನಿಬಂಧಕರು) 
ಶ್ರೀ ಎ . ಪ್ರಸನ್ನಕುಮಾರ ಸ್ವಾಮಿ , 

5 - 2 - 1953 

28 - 2 - 2013 
ವ್ಯವಸ್ಥಾಪಕ ನಿರ್ದೇಶಕರು, ಮಾಪ್ರೋಸ್, ಶಿವಮೊಗ್ಗ. 
ಶ್ರೀ ಕೆ. ನಾಗರಾಜ 

8 - 2 - 1953 

28 - 2 - 2013 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾಮಂಡಳ ನಿ., 
ಬೆಂಗಳೂರು. 
ಶ್ರೀ ಎಂ . ಜಿ . ಪಾಟೀಲ್, 

22 - 3 - 1953 

31 - 3 - 2013 
ಸಹಕಾರ ಸಂಘಗಳ ಅಪರ ನಿಬಂಧಕರು, ( ಪತ್ತು ) ಕೇಂದ್ರ ಕಛೇರಿ, ಬೆಂಗಳೂರು. 
ಶ್ರೀ ಜಿ. ವಿ. ಕೊರಳ್ಳಿ, 

4 - 4 - 1953 

30 - 4 - 2013 
ಭೂ ಅಭಿವೃದ್ಧಿ ಅಧಿಕಾರಿ ( ಸಹಕಾರ), ಕೃಷ್ಣ ಕಾಡಾ ಯು .ಕೆ. ಪಿ. ಭೀಮರಾಯನಗುಡಿ , 
ಗುಲ್ಬರ್ಗಾ ಜಿಲ್ಲೆ. 
ಶ್ರೀ ಬಿ. ಹೆಚ್. ಮಂಜಪ್ಪ , 

10 - 4 -1953 

30 - 4 - 2013 
ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಹೈನುಗಾರಿಕೆ ) ಕೇಂದ್ರ ಕಛೇರಿ, 
ಬೆಂಗಳೂರು. 
ಶ್ರೀ ಬಿ .ಕೆ. ಯದುನಾಥ್ , 

1 - 5 - 1953 

30 - 4 - 2013 
ಸಹಕಾರ ಸಂಘಗಳ ಅಪರ ನಿಬಂಧಕರು ( ಗೃಹ ಮತ್ತು ಇತರೆ ) ಕೇಂದ್ರ ಕಛೇರಿ, 
ಬೆಂಗಳೂರು. 


8 - 5 -1953 


31 - 5 - 2013 


20 - 5 - 1953 


31 - 5 - 2013 


30 - 5 - 1953 


31 - 5 - 2013 


ಶ್ರೀ ಮೊಹಮ್ಮದ್ ಸಮೀವುಲ್ಲಾ, 
ಸಹಕಾರ ಸಂಘಗಳ ಅಪರ ನಿಬಂಧಕರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., 
ಬೆಂಗಳೂರು 
ಶ್ರೀ ಬಿ . ಸಿ . ಕುರುಬೇಟ್, 
ವ್ಯವಸ್ಥಾಪಕ ನಿರ್ದೇಶಕರು, ಸೋಮೇಶ್ವರ ಸಹಕಾರ ಸಕ್ಕರೆ ಕಾರ್ಖಾನೆ ನಿ., ಬೈಲಹೊಂಗಲ. 
ಶ್ರೀ ಹೆಚ್. ಜಯದೇವ್, 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿ. ಬೆಂಗಳೂರು. 
ಶ್ರೀ ಹೆಚ್. ಎಂ . ವೀರಭದ್ರಸ್ವಾಮಿ , 
ವ್ಯವಸ್ಥಾಪಕ ನಿರ್ದೇಶಕರು , ನಂದಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿ., ಬಿಜಾಪುರ ಜಿಲ್ಲೆ. 
ಶ್ರೀ ಪಿ . ವಿಶ್ವನಾಥ್, 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿ., 
ಬೆಂಗಳೂರು. 


10, | 


1 - 7 - 1953 


30 - 6 - 2013 


14 - 10 -1953 


31 - 10 - 2013 


15 - 10 - 1953 


31 - 10 - 2013 


ಶ್ರೀ ಸಿ.ಎಸ್ . ಪುಟ್ಟರಾಜು , 
ಸದಸ್ಯರು, ( ಸಹಕಾರ) , ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬಹುಮಹಡಿಗಳ ಕಟ್ಟಡ, 
ಬೆಂಗಳೂರು. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


೫)|- 


ವಯೋನಿವೃತ್ತಿ 
ದಿನಾಂಕ 


ಸಹಕಾರ ಸಂಘಗಳ ಜಂಟಿ ನಿಬಂಧಕರು 


10 - 1 -1953 


31 - 1 - 2013 


20 - 3 - 1953 


31 - 3 - 2013 


ಶ್ರೀ ಸಿ. ನಿಂಗರಾಜು, 
ವ್ಯವಸ್ಥಾಪಕ ನಿರ್ದೇಶಕರು, ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿ., 

ರಾಯಚೂರು. 
2. | ಶ್ರೀ ಕೆ. ಈಶ್ವರಸ್ವಾಮಿ , 

ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿ., ಬೆಂಗಳೂರು 
ಶ್ರೀ ಭೀಮಸೇನ ಬಂಕದ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು. 
ಶ್ರೀ ಐ . ಎಂ . ಮಣಿಯಾರ್, 
ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ನಿ., ಅಥಣಿ. 


14 - 4 - 1953 


30 - 4 - 2013 


5 - 6 - 1953 


30 -6 - 2013 


15 - 6 - 1953 


30 - 6 - 2013 


ಶ್ರೀ ಶಶಿಧರ ಎಲ್, 
ವ್ಯವಸ್ಥಾಪಕ ನಿರ್ದೇಶಕರು, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿ., ಮಂಡ್ಯ . 


26 - 10 - 1953 


31 - 10 - 2013 


ಡಾ|| ಹೆಚ್. ಆರ್. ಕೃಷ್ಣಯ್ಯ ಗೌಡ, 
ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು. 

ಸಹಕಾರ ಸಂಘಗಳ ಉಪ ನಿಬಂಧಕರು 


6 - 1 - 1953 


31 - 1 - 2013 


ಶ್ರೀ ಬಿ . ಬಾಲಕೃಷ್ಣ ರಾವ್, 
ಆಡಳಿತಾಧಿಕಾರಿ , ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿ., ಬೆಂಗಳೂರು 
ಶ್ರೀ ಕೆ. ಪಾಂಡುರಂಗ, 
ಸಹಕಾರ ಸಂಘಗಳ ಉಪ ನಿಬಂಧಕರು , ರಾಜ್ಯ ಪ್ರತಿನಿಧಿ ( ಸಹಕಾರ), ಕರ್ನಾಟಕ ಮೇಲ್ಮನವಿ 
ಪ್ರಾಧಿಕಾರ ಬೆಂಗಳೂರು, 


11 - 8 - 1953 


31 - 8 - 2013 


3 - 2 - 1953 


28 - 2 - 2013 


5 - 2 - 1953 


28 - 2 - 2013 


20 - 3 - 1953 


31 - 3 - 2013 


29 - 3 - 1953 


31 - 3 - 2013 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಶ್ರೀ ಎ .ಕೆ. ಜಿಲಾನಿ, 
ಕೇಂದ್ರಸ್ಥಾನಿಕ ಸಹಾಯಕರು, ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಛೇರಿ, 
ರಾಯಚೂರು. 
ಶ್ರೀ ಜಿ . ಜಗದೀಶ್, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಡಿಕೇರಿ ಉಪವಿಭಾಗ, ಮಡಿಕೇರಿ. 
ಶ್ರೀ ಎಸ್ . ಬಿ . ಅಗೇರಾ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿರಸಿ ಉಪವಿಭಾಗ, ಶಿರಸಿ 
ಶ್ರೀ ಕೆ. ಎಸ್. ಗುರುಪ್ರಸಾದ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಮಂಡ್ಯ ಉಪ ವಿಭಾಗ , ಮಂಡ್ಯ. 
ಶ್ರೀ ಸಿ.ಆರ್‌. ಉಂದ್ರೆ, 
ಕೇಂದ್ರಸ್ಥಾನಿಕ ಸಹಾಯಕರು , ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಛೇರಿ, ಬೆಳಗಾಂ. 
ಶ್ರೀ ಹುಲಗಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬಳ್ಳಾರಿ, ಉಪವಿಭಾಗ, 
ಬಳ್ಳಾರಿ . 
ಶ್ರೀ ವೆಂಕಟರಾವ್ ಕುಲಕರ್ಣಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಯಚೂರು | 
ಉಪವಿಭಾಗ, ರಾಯಚೂರು. 
ಶ್ರೀ ಅಮೃತಹೊಳ್ಳ 
ತಾಲ್ಲೂಕು ಯೋಜನಾಧಿಕಾರಿ ತಾಲ್ಲೂಕು ಪಂಚಾಯತ್, ವಿರಾಜಪೇಟೆ, ಕೊಡಗು ಜಿಲ್ಲೆ. 


8 - 4 - 1953 


30 - 4 - 2013 


10 - 4 - 1953 


30 - 4 - 2013 


12 - 4 - 1953 


30 - 4 - 2013 


14 - 4 - 1953 


30 - 4 - 2013 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೨ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


೫)R|- 


ವಯೋನಿವೃತ್ತಿ 
ದಿನಾಂಕ 


9 . 


1 - 5 - 1953 


30 - 4 - 2013 


10 - 5 - 1953 


31 - 5 - 2013 


ಶ್ರೀ ಜಿ. ಬಿ. ಆಲದಕಟ್ಟಿ, 
ಸ. ಸಂ . ಗಳ ಸಹಾಯಕ ನಿಬಂಧಕರು, ಕೊಪ್ಪಳ ಉಪವಿಭಾಗ, ಕೊಪ್ಪಳ. 
ಶ್ರೀ ಎಸ್. ನಿಂಗೇಗೌಡ, 
ಪ್ರಧಾನ ವ್ಯವಸ್ಥಾಪಕರು, ಬಸವನಗುಡಿ ಸಹಕಾರ ಸಂಘ ನಿ , ಬೆಂಗಳೂರು 
ಶ್ರೀ ಬಾಲಸುಬ್ರಹ್ಮಣಂ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ( ಬಳಕೆ), ಸಹಕಾರ 
ಸಚಿವಾಲಯ , ಬೆಂಗಳೂರು. 
ಶ್ರೀ ಎಂ . ಚನ್ನಬೈರಯ್ಯ , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆಂ . ನಗರ ಜಿಲ್ಲೆ. 


11. 


18 - 5 - 1953 


31 - 5 - 2013 


21 - 5 -1953 


31 -5 - 2013 


1 - 6 - 1953 


31 - 5 - 2013 


1 - 6 - 1953 


31 - 5 - 2013 


15 - 6 - 1953 


30 - 6 - 2013 


25 - 6 - 1953 


30 - 6 - 2013 


26 - 6 - 1953 


30 - 6 - 2013 


ಶ್ರೀ ಎಂ . ಎಸ್‌ . ಖಾಟೆ, 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಬಿಜಾಪುರ ಉಪವಿಭಾಗ, ಬಿಜಾಪುರ 
14 . | ಶ್ರೀ ಎಂ . ಬಿ . ಬಸವನಾಳ , 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬಾಗಲಕೋಟೆಉಪವಿಭಾಗ, ಬಾಗಲಕೋಟೆ. 
15 . ಶ್ರೀ ಕೆ.ವಿ . ಶಿಂಗೋಟೆ, 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾವೇರಿ ಉಪವಿಭಾಗ, ಹಾವೇರಿ. 
ಶ್ರೀ ಎನ್ . ಟಿ . ಮರಿಗೌಡ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹುಣಸೂರು ಉಪವಿಭಾಗ, ಹುಣಸೂರು. 
ಶ್ರೀ ಎಸ್ . ಜೆ. ಕುಲಕರ್ಣಿ , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಇಂಡಿ ಉಪವಿಭಾಗ, ಇಂಡಿ. 
ಶ್ರೀ ಎಸ್ . ಎಸ್ . ಗಡದ್ , 
ಪತ್ತು ಯೋಜನಾಧಿಕಾರಿ , ಪುನರ್‌ವಸತಿ ಅಧಿಕಾರಿಗಳ ಕಛೇರಿ, ಕೃಷ್ಣಾ ಮೇಲ್ದಂಡೆ ಯೋಜನೆ, 
ಬಾಗಲಕೋಟೆ 
ಶ್ರೀ ಎ. ಬಿ. ಚೌಗುಲೇ , 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಕೋ - ಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ ನಿ., ನಿಪ್ಪಾಣಿ. 
ಶ್ರೀ ಆರ್, ಶರಣಪ್ಪ , 

ತಾಲ್ಲೂಕು ಯೋಜನಾಧಿಕಾರಿ, ತಾಲ್ಲೂಕು ಪಂಚಾಯತ್, ಬಸವಕಲ್ಯಾಣ, ಬೀದರ್ ಜಿಲ್ಲೆ. 
21. | ಶ್ರೀ ಅಮೀನಗಡ್ ಎಸ್. ಬಿ . 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಿಂಧನೂರು ಉಪವಿಭಾಗ, ಸಿಂಧನೂರು. 


11 - 7 - 1953 


31 - 7 - 2013 


12 - 7 -1953 


31 - 7 - 2013 


12 - 7 - 1953 


31 - 7 - 2013 


8 - 8 - 1953 


31 - 8 - 2013 


22 . 


15 - 8 - 1953 


31 - 8 - 2013 


ಶ್ರೀ ಮಹಮ್ಮದ್ ಉಮ್ಮರ್, 
ವಸೂಲಾತಿ ಅಧಿಕಾರಿ , ಹಿರಿಯೂರು ಅರ್ಬನ್ ಸಹಕಾರ ಬ್ಯಾಂಕ್ ನಿ ., ಹಿರಿಯೂರು, 
ಚಿತ್ರದುರ್ಗ ಜಿಲ್ಲೆ. 


23 , 


1 - 10 - 1953 


30 - 9 - 2013 


ಶ್ರೀ ಹೆಚ್ . ವಿ . ನಾಯಕ್, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕಾರವಾರ ಉಪವಿಭಾಗ, ಕಾರವಾರ. 


24 . 


17 - 11 - 1953 


30 - 11 - 2013 


ಶ್ರೀ ಎನ್. ಸಣ್ಣಪ್ಪ , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪ ವಿಭಾಗ,ಕೋಲಾರ. 


25 . | 


19 - 12 - 1953 


31 - 12 - 2013 


ಶ್ರೀ ವರದೇಗೌಡ, 
ತಾಲ್ಲೂಕು ಯೋಜನಾಧಿಕಾರಿ, ತಾಲ್ಲೂಕು ಪಂಚಾಯತ್, ಚಾಮರಾಜನಗರ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ( ಸ್ವತಂತ್ರ ಪ್ರಭಾರ) 
ಸಿ. ಎಂ . ವೀರಣ್ಣ , 
ತಾಲ್ಲೂಕು ಯೋಜನಾಧಿಕಾರಿ, ತಾಲ್ಲೂಕು ಪಂಚಾಯತ್, ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. 


7 - 1 - 1953 


31 - 1 - 2013 


287 - 9 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


♡a 


ಈ ಮೇಲಿನ ಅಧಿಕಾರಿಗಳಿಂದ ಯಾವುದೇ ಬೇಬಾಕಿ ಸಂದಾಯವಾಗುವಂತಿದ್ದಲ್ಲಿ, ಸದರಿ ಬೇಬಾಕಿಯನ್ನು ಸರ್ಕಾರಕ್ಕೆ ಸಂದಾಯ ಮಾಡುವ ಬಗ್ಗೆ 
ಸಹಕಾರ ಸಂಘಗಳ ನಿಬಂಧಕರು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು . 


P . R . 73 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎಸ್ . ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ, 
HIGH COURT OF KARNATAKA 

NOTIFICATION 
No. HCE . 1372/2012 , Bangalore, dated : 19- 1- 2013. 


Sri T. Venkatachalaiah , Assistant Registrar of this office is permitted to retire from service on attaining the age of 
superannuation w .e.f. the afternoon of 28 - 2-2013 and he will be relieved of his duties in this office on the afternoon of 28 - 02 -2013. 


P . R . 74 


By Order of Hon ble the acting Chief Justice 

P . KRISHNA BHAT 
Registrar General 


HIGH COURT OF KARNATAKA 

NOTIFICATION 
No . GOB (1) 326 / 2006 , Bangalore, dated : 3rd October 2012 . 
In terms of Government Order No . LAW 26 LAC 2005, dated 22-4 -2006 , the Assured Career Progression Scale is granted to 
the following Officers working as Civil Judges as on 1- 7 - 1997 and onwards , with effect from the dates mentioned against their names : 


SI. 


Name of the Officer & Presentplace ofworking 

Sriyuths/Smts . 


Date from which the 

1st ACP scale of 
Rs. 33090 -45850 is granted 


Date from which the 

2nd ACP Scale of 
Rs . 39530 -54010 is granted 


No . 


P .S . Hiremath 


1 - 7 -2002 


2. 


Gokhale Ghalappa K . 


GO 


1 - 7 - 2002 


H .M . Nanjundaswamy 


1 -7 -2002 


Ramachandra D . Huddar 


1 - 7 -2002 


Y .N . Karagudari 


1 -7 - 2002 


Managoli PremavathiMallikarjuna 


1- 7 -2002 


#won0o 


Thimmegowda 


1 - 7 -2002 


Sadanand Narayana Nayak 


1 - 7 - 2002 


T .M . Nagaraja 


1 - 7 - 2002 


10 . 


V .H . Waddar 


1 - 7 - 2002 


11 . 


G .R . Patil (Gireyya ) 


1 -7 - 2002 


12 . 


D . Y . Basapur 


1 - 7 -2002 


13. 


A .K . Naveen Kumari 


2 - 3 - 2003 


14. 


B . S . Rekha 


2 - 3 - 2003 


15 . 


Shubhaveer B . 


2 - 3 - 2003 


2 -3 - 2008 


16 . 


D .S . Vijaya Kumar 


2 - 3 -2003 


2 - 3 - 2008 


17 . 


Brungesh M . 


2- 3 -2003 


2 -3- 2008 


18 . 


Chandrashekhar N . Sunagar 


2 -3- 2003 


2- 3-2008 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


2020 - 9 


Name of the Officer & Present place of working 

Sriyuths/ Smts . 


Date from which the 

1st ACP scale of 
Rs . 33090 -45850 is granted 


Date from which the 

2nd ACP Scale of 
Rs. 39530 -54010 is granted 


No . 


D . T . Puttarangaswamy 


2- 3 - 2003 


2- 3 -2008 


20. 


B . Venkatesha 


26 -7 - 2004 


21. 


Ron Vasudev 


26 -7 - 2004 


22. 


Mohammad Ismail 


26-7 - 2004 


23 . 


Jerald Rudolph Mendonca 


21- 3 - 2006 


24 . 


Bennali Shivakumar Jayashree 


21- 3-2006 


25 . 


H . A . Mohan 


21-3 - 2006 


26 . 


Devanand puttappa Nayak 


21- 3 -2006 


27 


P .Srinivasa 


17 - 2- 2008 


28 . 


K .S. Jyothishree 


17- 2- 2008 


29 


Savithri Shivaputra Kujji 


17 - 2 - 2008 


30 


sa 


S .A . Hidayathulla Shariff 


17 - 2 - 2008 


31 


Mehaboob Khan Gazhi Khan Shivalli 


17 - 2 - 2008 


32 


H .Sashidhara Shetty 


17 -2 -2008 


33 


Abhay Dhanpal Chougala 


17 - 2 - 2008 


34 


Mohamad Ashraf Aris 


17 - 2 -2008 


35 


Shivarama K . 


17 -2 - 2008 


36 . 


Mohan Prabhu 


17 - 2 - 2008 


37 . 


A .V . Srinath 


17 -2 - 2008 


38. 


K . Narayana Prasad 


17 - 2 - 2008 


39 . 


S . Nataraj 


17 -2 - 2008 


40 . 


Venkatesh R . Hulgi 


17 -2 - 2008 


41. 


J. P . Archana 


17 - 2 - 2008 


42. 


Srinivasa Suvarna 


17 - 2 - 2008 


43. 


Chandrashekara P .S . 


17 - 2 -2008 


44. 


K . Kathyayani 


17 - 2 -2008 


Jaishankar 


17 - 2 - 2008 


46 . 


K .S . Vijaya 


17 - 2 - 2008 


47 . 


Shankara Mallappa Jalawadi 


17 - 2 - 2008 


48 . 


N . Sunil Kumar Singh 


17 - 2 - 2008 


49. 


D .P . Kumara Swamy 


17 -2 - 2008 


50 . 


P .G . Cheluvamurthy 


21- 4 - 2008 


51. 


Kiran Kini 


17 -2 - 2008 


52 . 


Dinesh Hegde 


17 -2 - 2008 


53. 


Channakeshava Reddy M .V . 


17 - 2 - 2008 


200 - 9 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


$ 95 


Name of the Officer & Present place of working 


Date from which the 

1st ACP scale of 
Rs . 33090 -45850 is granted 


Date from which the 

2nd ACP Scale of 
Rs. 39530 -54010 is granted 


No. 


Sriyuths/Smts . 


54. 


N . Sheela 


17 - 2 - 2008 


55 . 


Latha 


17 - 2 - 2008 


56 . 


Mohamed Mujeer Ulla C .G . 


17 - 2 -2008 


57 . 


Virupakshaiah H . M . 


17 - 2 - 2008 


58 . 


Pushpavathi V . 


17 - 2 - 2008 


59. 


Sayeedunnisa 


17 - 2 - 2008 


60 . 


Mallanagouda 


17 - 2 - 2008 


61. 


Chandrashekhar D . Karoshi 


17 - 2 - 2008 


62. 


Praseela Kumari G .S . 


17 -2 - 2008 


63. 


Shekhu Lachchu Chavhan 


17- 2- 2008 


64. 


E . Rajeeva Gowda 


17 - 2 - 2008 


65. 


Kengabalaiah 


17 - 2 - 2008 


66 . 


Mallikarjuna 


17 - 2 - 2008 


67. 


Yogesha S . 


17 - 2- 2008 


Shivakumara B . 


17 - 2 - 2008 


68. 
69. 


Jinaralkar Babasahib Lagamappa 


17 - 2 - 2008 


70. 


S . Nirmala Devi 


17 -2 - 2008 


71 . 


Selva Kumar C . 


17 -2- 2008 


72 . 


Suvarna Kubbanna Mirji 


17 -2 - 2008 


73. 


M . Hanumanthappa 


17 - 2 - 2008 


74 . 


S .R . Manikya 


6 - 11 -2008 


75 . 


H .S . Manjunatha 


6 - 11 - 2008 


76 . 


Kulkarni Renuka Gangadhar 


6 - 11- 2008 


77 . 


Srikanth S . V . 


6 - 11 - 2008 


78. 


Venkatesh 


6 -11-2008 


79. 


Mansoor Ahmed Zaman 


6 -11 - 2008 


80 . 


Karabari Ravindra 


6 - 11 - 2008 


81 . 


B .N . Sujatha 


6 - 11 - 2008 


82. 


Roopa Ramarao Kulkarni 


6 - 11 - 2008 


83 . 


Vithal Vishnupant Joshi 


6 -11-2008 


84. 


Hiremath Shobharani Babayya 


6 - 11 -2008 


85 . 


Shrikaveri B .Kalmath 


6 - 11- 2008 


86 . 


G . V . Chandrashekar 


6 - 11-2008 


87. 


Mallari Chidambarrao Nadagouda 


6 - 11 - 2008 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


2020 - 9 


Name of the Officer & Present place of working 


No . 


Date from which the 

1st ACP scale of 
Rs. 33090 -45850 is granted 


Date from which the 

2nd ACP Scale of 
Rs. 39530 -54010 is granted 


Sriyuths/ Smts . 


| 


88 . 


Somashekhar C . Badami 


6 - 11- 2008 


89. 


Dindalkoppa Shivapura 


6 - 11 - 2008 


90 . 


Sunil Andanappa Shettar 


6 -11-2008 


91. 


K .G . Chintha 


6 -11 - 2008 


92. 


6 - 11 - 2008 


Rajkumar Siddappa Amminbhavi 
Annugouda Veeragouda Patil 


93 . 


6 - 11 - 2008 


94 . 


KulkarniNarahari @ Prakash Shripad 


6 - 11- 2008 


95 . 


Veena Mallanaik Naikar 


6 - 11 - 2008 


96 . 


Sabappa 


6 - 11 -2008 


97 . 


Chandrashekhar U . 


14 -11 - 2008 


98 . 


Dinesh N .G . 


12 - 11 - 2008 


99 . 


A .G . Gangadhara 


19 - 11 - 2008 


100 . 


Indira Mailswamy Chettiyar 


10 - 11 - 2008 


101. 


Nagarajappa A .K . 


14- 11- 2008 


102 . 


T. Shivanna 


14 - 11- 2008 


103 . 


B . Ganesha 


12 - 11 - 2008 


104. 


Sreepada N . 


19 - 11 - 2008 


105 . 


Dharmagiri Ramaswamy Subbanna 


12 - 11 - 2008 


106 . 


P .J. Somashekara 


20 - 11- 2008 


107 . 


B .K . Komala 


21-4 - 2009 


108 . 


K . Girisha Bhat 


21- 4 - 2009 


109 . 


Sridhar Gopalakrishna Bhat 


21-4 - 2009 


110 . 


B . G . Pramoda 


21 - 4 - 2009 


111. 


N . Subramanya 


21- 4 - 2009 


112. 


Alva Shanthanna Muthappa 


21 - 4 - 2009 


113 . 


E . Chandrakala 


21 -4 - 2009 


114 . 


Krishnamurthy R . Padasalagi 


21 - 4 -2009 


115 . 


21 -4 - 2009 


K .M . Radhakrishna 
Gururaj Gopalacharya Shirol 


116 . 


21- 4 - 2009 


117 . 


S . J. Krishna 


21- 4 - 2009 


118 . 


C .V . Sanath 


21 -4 - 2009 


119 . 


K . Lakshminarayana Bhat 


21 - 4 - 2009 


120 . 


21 -4 - 2009 


Krishna Prasadrao. K . 
Basavaraj Chengti 


121. 


21 - 4 -2009 


122 . 


Vivekananda S . Pandit 


21 - 4 -2009 


200 - 9 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


Name of the Officer & Present place of working 

Sriyuths/ Smts . 


Date from which the 

1st ACP scale of 
Rs . 33090 -45850 is granted 


Date from which the 

2nd ACP Scale of 
Rs. 39530 -54010 is granted 


No. 


123 . 


Sudesh Rajaram Paradeshi 


21 - 4 - 2009 


124 . 


Yashawantha Kumar 


21- 4 - 2009 


125 . 


Shashikant B . Bhavikatti 


21 - 4 - 2009 


126 . 


| Subhash Bandu Hosakalle 


21 -4 - 2009 


127 . 


Palled Ravindra Jadiyappa 


21 - 4 -2009 


128 . 


Sudha Seturam Onkar 


21-4 -2009 


129. 


S . Shyamala 


21- 4 - 2009 


130 . 


C .K . Basavaraja 


21- 4 - 2009 


131. 


V . Jagadeesh 


21 -4 - 2009 


132 . 


HattikalPrabhu Siddappa 


21 - 4 -2009 


133 . 


B . Dasaratha 


21-4 - 2009 


134 . 


Abdul Rahim Husain Shaikh 


21 - 4 - 2009 


135 . 


Basagonda Pulikesh Devamane 


21- 4 - 2009 


136 . 


G . Raghavendra 


21 -4 - 2009 


137 . 


Yermal Kalpana 


21- 4 - 2009 


138 . 


Roopa K .N . 


21-4 - 2009 


139 . 


M .K . Ashok 


21 -4 - 2009 


140 . 


V .H . Dayananda 


21 -4 - 2009 


141. 


T. C . Srikanth 


21 -4 - 2009 


142. 


K . Rajesh Karnam 


21 -4 - 2009 


143. 


Shabanna Begum L. Ladkhan 


21- 4 - 2009 


144 . 


Ishrath Jahan Ara 


21-4 - 2009 


145 . 


Arjun S . Mallur 


21 - 4 - 2009 


146 . 


S . Sreedhara 


21- 4 - 2009 


147 . 


M . Anitha 


21 - 4 - 2009 


148 . 


Veeranna Somashekhar 


21-4 - 2009 


149. 


Vimal R . Nandagaon 


21 - 4 -2009 


150 . 


Madhvesh Daber 


21 -4 - 2009 


151. 


Sreenivasa 


21- 4 - 2009 


152 . 


M . Ramesha 


21- 4 - 2009 


153 . 


Kalpana M .S . 


21 -4 - 2009 


154 . 


21 - 4 - 2009 


Shriram Narayan Hegde 
Ravi @ Ravindra D . Ari 


155 . 


21 -4 - 2009 


156 . 


Prakash Sangappa Helavar 


21 - 4 -2009 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


2020 - 9 


Name of the Officer & Present place of working 

Sriyuths/ Smts . 


Date from which the 

1st ACP scale of 
Rs . 33090 -45850 is granted 


Date from which the 

2nd ACP Scale of 
Rs. 39530 -54010 is granted 


157 . 


V . Nagaraja 


21 - 4 - 2009 


158 . 


Bala Gopalakrishna 


21- 4 - 2009 


159 . 


C .G . Vishalakshi 


21 - 4 - 2009 


160 . 


Padma Prasad 


21 -4 - 2009 


161. 


Siddanna B . Handral 


21 - 4 -2009 


162. 


A . Earanna 


21-4 -2009 


163. 


V . Prakash 


21- 4 - 2009 


164 . 


K . Nirmala 


21- 4 - 2009 


165 . 


N . Muniraja 


21 -4 - 2009 


166 . 


T. Govindaiah 


21 - 4 -2009 


167. 


GanapatiGurusidda Badami 


21-4 - 2009 


168 . 


N . Narasamma 


21 - 4 - 2009 


169. 


T. Shrinivas 


21- 4 - 2009 


170 . 


S . Sujatha 


21 -4 - 2009 


171. 


Malhar Balakrishna Kulkarni 


12 - 12 - 2010 


172. 


D . Venugopal 


14 - 12 - 2010 


173. 


N . Santhosh Kumar Shetty 


12 - 12 - 2010 


174 . 


Ramakant Chavan 


12 - 12 - 2010 


175 . 


H . Devaraju 


14 - 12 - 2010 


176 . 


Nagarajegowda D . 


12-12- 2010 


177 . 


Sharanappa 


13 - 12 -2010 


178 . 


Manjunath 


13 - 12 - 2010 


179 . 


Laxman Ramu Kurane 


12 - 12 - 2010 


180 . 


Pruthviraj Vernekar 


3 -7 - 2011 


181. 


K . Mahadeva 


22 -6 -2011 


By Order of the Hon ble High Court 

P . KRISHNA BHAT 
Registrar General. 


P . R . 75 


